ಸಂಪುಟ: ೦೭ ಸಂಚಿಕೆ: ೪ 
Vol. 07 Issue 4 


ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 


ಅಧ್ಯಕ್ಷರು 


ಮೊ : ೯೪೪೯೦೨೮೯೯೬ 
ಗೌ। ಕಾರ್ಯದರ್ಶಿಗಳು : 


ಮೊ: ೯೫೩೫೪೧೬೬೩೯ 


ಮೊ : ೯೯೧೬೧೩೮೫೪೨ 
ಕೋಶಾಧ್ಯಕ್ಷರು 


ಮೊ: ೯೯೬೪೪೬೫೯೫೬ 


ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ 
ಮೊ: ೯೫೩೫೦೯೭೩೩೭ 


ವಾರ್ಷಿಕ ಚಂದಾ 


ಐದು ವರ್ಷಗಳ ಚಂದಾ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
© 
ಸ್ಥಾಪನೆ : ೦೬-೦೫-೧೯೭೯ 
ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 
ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 
ಬೆ೦ಗಳೂರು - ೧೯ 


ದೂರವಾಣಿ:೨೬೬೧೫೮೭೭, ೨೬೬೭೬೭೭೩ 


ಇಮೇಲ್‌ : bmsritrust@gmail.com 
web: www.bmshri.org 
ಕಛೇರಿ ಸಮಯ: 
ಮಧ್ಯಾಹ್ನ 10-30ರಿ೦ದ ಸಂಜೆ 5-00ಗಂಟೆ. 
ಎ1 ರಜೆ: ಭಾನುವಾರ (ತಾತ್ಕಾಲಿಕ) 


ಫೆಬ್ರವರಿ ೨೦೨೧ 
February 2021 


ಪೂಂಗನಸು 


ಪುಟಗಳು ೮ 
Pages - 8 


ವಾರ್ಷಿಕ ಚಂದ ರೂ. ೨೦/- 
A. Sub. - ೧೩, 20/- 


ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Editor : Ga B.R. Ravindranath 


ದಿನಾಂಕ : ೨೯-೧೨-೨ರಿ೨೦ 

ರಾಷ್ಟಕವಿ ಕುವೆಂಪುರವರ ೧೧೨ನೇ ಜನ್ಮ ದಿನಾಚರಣೆಯನ್ನು ಬಿ.ಎಂ.ಶ್ರೀ ಪ್ರತಿಷ್ಠಾನವು ದಿನಾಂಕ : 
೨೯-೧೨-೨೦೨೦ರಂದು ಜಾಲಗೋಷ್ಠಿಯ ಮೂಲಕ ಸಂಭ್ರಮದಿಂದ. ಆಚರಿಸಿತು. ಕನ್ನಡ "ಸಾರಸ್ವತ ಲೋಕಕ್ಕೆ 
ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಹೆಮ್ಮೆಯ ಯುಗದ ಕವಿಯ ಬಗ್ಗೆ “ವರ ಕೃತಿಗಳ ಬಗ್ಗೆ 
ವಿಷಯ ಮಂಡನೆ ಮಾಡಲಾಯಿತು. ಕು. ಶ್ರದ್ಧಾರವರು ಕುವೆಂಪುರವರ ಹಲವಾರು ಕವನಗಳನ್ನು ಸುಶ್ರಾವ್ಯವಾಗಿ 
ಹಾಡಿ ಕಾರ್ಯಕ್ರಮಕ್ಕೆ ಮೆರಗು ತಂದುಕೊಟ್ಟರು. ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಆರ್‌. ಲಕ್ಷ್ಮೀ ೇನಾರಾಯಜರವರು 
ಮಾತನಾಡುತ್ತಾ, ಕುವೆಂಪುರವರು ಕನ್ನಡ ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿಯೂ ಕೊಡುಗೆಯನ್ನು ಕೊಟ್ಟಿದ್ದಾರೆ. 
ಮುಖ್ಯವಾಗಿ ಅವರ ಶ್ರೀ ರಾಮಾಯಣ ದರ್ಶನಮ್‌ ಅನ್ನು ಭಾರತದ ಇತರ ಭಾಷಾ ಪಂಡಿತರುಗಳೂ ಸಹ 
ಇದೊಂದು ಮೇರು ಕಾವ್ಯ ಎಂದು ಸ್ವೀಕರಿಸಿದ್ದಾರೆ ಎಂದು ಹೇಳಿದರು. ೨೪೦೦೦ ಪಂಕ್ತಿಗಳನ್ನೊಳಗೊಂಡ ಈ 
ಕಾವ್ಯವು ಕನ್ನಡದ ಅನನ್ಯವಾದ ನಡುಗನ್ನಡ ಮತ್ತು ಹಳಗನ್ನಡದ ಸಮ ಪ್ರಮಾಣದ ಹದದಲ್ಲಿ ರಚಿತವಾಗಿದೆ. 
ಒಟ್ಟು ೧೨೦೦ ಕವನ/ಗೀತೆಗಳನ್ನು ಅವರು ಬರೆದಿದ್ದಾರೆ. ಕೆಲವು ಭಾವಗೀತೆಗಳನ್ನು ಕನ್ನಡಿಗರು ಸದಾ ಹಾಡುತ್ತಲೇ 
ಇರುತ್ತಾರೆ. "ಸುಗ್ಗಿ? ಕವನದ ಸಾಲುಗಳನ್ನು ವಾಚಿಸಿದ ಅವರು ಮುಂದುವರಿದು ಕುವೆಂಪುರವರು ಜಾತಿ ಮತ 
ಪಂಥಗಳಾಚೆಗೆ ಸಾಗಿದ ಕ್ಷಿತಿಜದ ಪರಿಧಿಯಲ್ಲಿ ವಿಹರಿಸಿದ ಮೇರು ಕವಿ ಎಂದು ಬಣ್ಣಿಸಿದರು. ಬಿ.ಎಂ.ಶ್ರೀಯವರ 
ಆಶೀರ್ವಾದವನ್ನು ಪಡೆದವರು ಕುವೆಂಪು ಎಂದು ಹೇಳಿದರು. 

ಗೌರವ ಕಾರ್ಯದರ್ಶಿಗಳಾದ ಡಾ. ಬಿ.ಸಿ. ರಾಜ ಕುಮಾರ್‌ರವರು ಮಾತನಾಡುತ್ತಾ ಸ್ವಾತಂತ್ರ್ಯ ಹೋರಾಟದ 
ಸಮಯದಲ್ಲಿ ರಾಷ್ಟ್ರಪ್ರಜ್ಞೆಯನ್ನು ಮೆರೆದವರು ಕುವೆಂಪು. ಮಲೆನಾಡಿನ ಹಸಿರು ಸಮುದದಲ್ಲಿ ಉದಯಿಸಿದ 
ಶಿಲಾತಪಸ್ವಿ "ಮತ್ತು ಅಲ್ಲಿನ ಶೃಂಗ ಶ್ರೇಣಿಗಳಲ್ಲಿ ಮೂಡಿದ ಉದಯ ರವಿ ಎಂದರು. ಕುವೆಂಪು ತೇಜಸ್ವಿಯ 
ಹಾಗೆ ಡಿ.ವಿ.ಜಿ. _ಬಿ.ಜಿ.ಎಲ್‌. "ಸ್ವಾಮಿ ಕನ್ನಡ "ಸಾಹಿತ್ಯದ ದ್ವಿತೀಯ ಜೋಡಿ ಎಂದು ವರ್ಣಿಸಿದರು. ಮನುಜ 
ಮತ; ವಿಶ್ವಪಥ ಎಂಬ ಘೋಷಣೆಯೊಂದಿಗೆ ಮೂರ್ತಿಪೂಜೆಯನ್ನು ನಿರಾಕರಿಸುತ್ತಾರೆ. ಘನತೆಯ ಬದುಕನ್ನು 
ಬದುಕಲು ಕರೆಕೊಟ್ಟರು ಎಂದರು. 

ನಂತರ ಮಾತನಾಡಿದ ಗೌರವ ಕಾರ್ಯದರ್ಶಿ ಡಾ. ಹೆಚ್‌.ಎಸ್‌. ಎಂ. ಪ್ರಕಾಶ್‌ರವರು ಕರ್ನಾಟಕ ರತ್ನ 
ಕುವೆಂಪುರವರು ಭಾರತದ ಕವಿಗಳಲ್ಲಿ 
ರವೀಂದನಾಥ ಟಾಗೋರ್‌ರ 
ನಂತರದಲ್ಲಿನ ಅಗ್ರಗಣ್ಯ ಕವಿಗಳೆಂದು 
ಹೇಳುತ್ತ ಅವರ ವಿಶ್ವಮಾನವ, 
ಮಂತ್ರ ಮಾಂಗಲ್ಯ ಮತ್ತು ಶ್ರಮದಲ್ಲಿ 
ಶಿವ ಪರಿಕಲ್ಪನೆಗಳು ಇಂದಿನ 
| ಸಮಾಜಕ್ಕೆ ಅತ್ಯಂತ ಪ್ರಸ್ತುತವಾಗಿವೆ 
ಎಂದರು. ಗುಡಿ , ಚರ್ಚು, 
ಮಸೀದಿಗಳ ಬಿಟ್ಟು ಹೊರ ಬನ್ನಿ 
ಪ್ರಕೃತಿಯಲ್ಲಿ, ಸೃಷ್ಟಿಯಲ್ಲಿ ದೇವರನ್ನು 
ಕಾಣಿರಿ ಎಂಬ ಸಂದೇಶವನ್ನು 
ನಾವೆಲ್ಲರೂ ನಮ್ಮ ಜೀವನಗಳಲ್ಲಿ 
| ಅಳವಡಿಸಿಕೊಳ್ಳಬೇಕು ಎಂದರು. 
ಡಾ. ಬಿ.ಸಿ. ರಾಜಕುಮಾರ್‌ 
ರವರು ಎಲ್ಲರಿಗೂ ವಂದಿಸಿದರು. 


Honganasu | Febraury 2021 | [Page 1 | 


Vol. 07 Issue 4 


ಕ ಎಲ್ಲರಿಗೂ ಕ್ಷೋಭೆ ತಂದಿದ್ದ ೨೦೨೦ನೇ 


ಇಸವಿ 
ಕೊನೆಗೊಂಡಿದೆ. ಹೊಸ ವರ್ಷದ ಆಶಾ ಭಾವನೆ ಇಟ್ಟುಕೊಳ್ಳುವುದರ ಬಗ್ಗೆ 
ಈಗ ಸಂದೇಹ ಉಂಟಾಗಿದೆ. ಕೊರೋನಾ ಹೊಸ ಅವತಾರ ತಾಳಿ ಈಗ 
ಹೊಸ ಆತಂಕವನ್ನು ತಂದೊಡ್ಡಿದೆ. ಇಂತಹ ಕಾಲಘಟ್ಟದಲ್ಲಿಯೂ ನಾವು 
ಕೆಲವು ಹೊಸತುಗಳನ್ನು ಕಾಣುತ್ತಿದ್ದೇವೆ. ಎಲ್ಲವೂ ನಿರಾಶಾದಾಯಕವಾಗಿಲ್ಲ. 
ಹೊಸ ರೀತಿಯ ಪರ್ವವೇ ಉದಯಗೊಂಡಿದೆ. ಸ್ವಚ್ಛತೆ ಪ್ರಾಮುಖ್ಯತೆ 
ಪಡೆದಿದೆ. ಕಚೇರಿ ಕೆಲಸಗಳು ಬದಲಾವಣೆಗೊಂಡಿವೆ. ನಮ್ಮಂತಹ 
ಸಾಸ್ಕೃತಿಕ ಸಂಘಗಳ ಕಾರ್ಯವೈಖರಿಯೂ ಬದಲಾಗುತ್ತಿದೆ. ಆನ್‌ 


ಲೈನ್‌ ಕಾರ್ಯಕ್ರಮಗಳ ಮಹಾಪೂರವೇ ಹರಿದುಬರುತ್ತಿವೆ. ಮನೆಯಲ್ಲಿ 
ಕುಳಿತು ಟಿವಿ ಬಿತ್ತರಿಸುವ ಸಾವಿರಾರು ಚಾನೆಲ್‌ ಗಳಲ್ಲಿ ಬೇಕಾದದ್ದನ್ನು 
ಬೇಕಾದಷ್ಟು ಹೊತ್ತು ವೀಕ್ಷಿಸುವ ಹಾಗೆಯೇ ಸಂಸ್ಥೆಗಳು ನಡೆಸುವ ಆನ್‌ 


ಲೈನ್‌ ಕಾರ್ಯಕ್ರಮಗಳನ್ನು ಸಾಹಿತ್ಯಾಸಕ್ತರು ವೀಕ್ಷಿಸಬಹುದಾಗಿದೆ. ಬಹುತೇಕ 
ಆನ್‌ ಲೈನ್‌ ಕಾರ್ಯಕ್ರಮಗಳನ್ನು ನಡೆಯುತ್ತಿರುವ ಸಮಯದಲ್ಲಿ ನಾವು 
ನೋಡಬೇಕಾಗಿಯೂ ಇಲ್ಲ. 

ಇಂತಹ ಪರಿಸ್ಥಿತಿಯಲ್ಲಿ ಕಾರ್ಯಕ್ರಮಗಳ ಸಂಘಟನೆ ವಿಧವನ್ನು 
ಬದಲಿಸಬೇಕಾದ ಸಮಯ ಬಂದಿದೆ. ಶ್ರವ್ಯ ದೃಶ್ಯ ಮಾಧ್ಯಮಗಳಲ್ಲೇ ನಮ್ಮ 
ಕಾರ್ಯಕ್ರಮ ನಡೆಸುತ್ತಿರುವಾಗ ಉಪನ್ಯಾಸ ಹಾಗೂ ಇತರೆ ಕಾರ್ಯಕ್ರಮಗಳಲ್ಲಿ 
ಶ್ರವ ದೃಶ್ಯ ಮಾಧ್ಯಮಗಳು ಒದಗಿಸುತ್ತಿರುವ ಸೌಲಭ್ಯಗಳನ್ನು ಬಳಸಿಕೊಂಡು 
ನಡೆಸುವ ಅನಿವಾರ್ಯತೆ ಬಂದಿದೆ. ಕಾರ್ಯಕ್ರಮಗಳ ಸಂಘಟಕರು 
ಹಾಗೂ ಉಪನ್ಮಾಸಕಾರರಿಗೆ ಈ ನಿಟ್ಟಿನಲ್ಲಿ ಅರಿವು ಮೂಡಿಸುವುದರ ಅಗತ್ಯ 
ಕಾಣಿಸುತ್ತದೆ. ಆನ್‌ ಲೈನ್‌ ಕಾರ್ಯಕ್ರಮಗಳು ವೀಕ್ಷಕರನ್ನು ಸೆಳೆಯುವಂತೆ 
ಮಾಡಲು ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎ೦ಬ ಬಗ್ಗೆ ಚಿಂತನೆ 
ನಡೆಸುವುದು ಸೂಕ್ತ. - ಬಿ.ಆರ್‌. ರವೀಂದ್ರನಾಥ 


ಫೆಬ್ರವರಿ ತಿಂಗಳಿನಲ್ಲಿ ಜನಿಸಿದ ಸಾಹಿತ್ಯೋಪಾಸಕರು 


ಹೆಚ್‌ ತಿಪ್ಪೆರುದ್ರ ಸ್ವಾಮಿ ೦೩-೨-೧೯೨೮ 

ಬಿಜಿ ಎಲ್‌ ಸ್ವಾಮಿ ೦೫-೦೨-೧೯೧೬ 
ಹಾ.ಮಾ ನಾಯಕ್‌ ೦೫-೦೨-೧೯೩೧ 
ಡಾ. ಆನೆ. ಉಪಾಧ್ಯ ೦೬-೦೨-೧೯೦೬ 
ಜಿ.ಎಸ್‌. ಶಿವರುದ್ರಪ್ಪ 0೭-೦೨-೧೯೨೬ 
ಎಸ್‌.ವಿ. ಪರಮೇಶ್ವರ ಭಟ್ಟ ೦೮-೦೨-೧೯೧೪ 
ಸಿಂಪಿ ಲಿಂಗಣ್ಣ ೧೧-೦೨-೧೯೦೫ 
ಎಚ್‌.ಎಲ್‌. ನಾಗೇಗೌಡ ೧೧-0೨-೧೯೧೫ 
ಎ.ಆರ್‌. ಕೃಷ್ಣಶಾಸ್ತ್ರಿ ೧೨-೦೨-೧೮೯೦ 
ಎಂ.ಗೋಪಾಲ ಕೃಷ್ಣ ಅಡಿಗ ೧೮-೦೨-೧೯೧೮ 
ಹರ್ಡೇಕರ ಮಂಜಪ್ಪ ೧೮-೦೨-೧೮೮೯ 
ಡಿ.ಆರ್‌. ನಾಗರಾಜ್‌ ೨೦-೦೨-೧೯೫೪ 
ಪಂಜೆ ಮಂಗೇಶರಾವ್‌ ೨೨-೦೨-೧೮೭೪ 

ಫೆಬ್ರವರಿ ತಿಂಗಳಿನಲ್ಲಿ ನಿಧನರಾದ ಸಾಹಿತ್ಯೋಪಾಸಕರು 

ಎ.ಆರ್‌. ಕೃಷ್ಣಶಾಸ್ತ್ರಿ 0೧-0೨-೧೯೬೮ 
ನಾ. ಕಸ್ತೂರಿ ಸಂಸ ೧೪-೦೨-೧೯೩೯ 
ಎಸ್‌.ವಿ. ರಂಗಣ್ಣ ೧೮-೦೨-೧೯೮೭ 
ರಂ.ಶ್ರೀ ಮುಗಳಿ ೨೦-೦೨-೧೯೯೩ 
ಟಿ.ಎಸ್‌. ವೆಂಕಣ್ಣಯ್ಯ ೨೪-೦೨-೧೯೩೯ 
ಆಲೂರು ವೆಂಕಟರಾಯರು ೨೫-೦೨-೧೯೬೪ 


“ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ? 
ಮತ್ತು 

“ಎ. ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸ್ಲಿ' 

ಬಿ.ಎಂ.ಶ್ರೀ. ಪ್ರತಿಷ್ಠಾನವು ಕೊಡಮಾಡುವ ೨೦೨೧ರ "ಪ್ರೊ. 
ಎಲ್‌.ಎಸ್‌.ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸ್ತಿ ಗೆ ಡಾ. ಎಚ್‌.ದಂಡಪ್ಪ 
ಮತ್ತು ಶ್ರೀ ಚ.ಹ. ರಘುನಾಥ್‌ ಅವರನ್ನೊಳಗೊಂಡ ಆಯ್ಕೆ ಸಮಿತಿಯು 
ಡಾ. ಓ.ಎಲ್‌. ನಾಗಭೂಷಣಸ್ವಾಮಿ ಅವರನ್ನು ಆಯ್ಕೆ ಮಾಡಿದೆ. 

ಹಾಗೆಯೇ ೨೦೨೧ರ “ಶ್ರೀ ವಿ. ನಾಗರಾಜರಾವ್‌ ಸಮೂಹ 
ಮಾಧ್ಯಮ ಪ್ರಶಸ್ತಿ' ಗೆ ಶ್ರೀ ಹನೀಫ್‌ ಮತ್ತು ಶ್ರೀ ಬಸವರಾಜು 
ಅವರನ್ನೊಳಗೊಂಡ ಆಯ್ಕೆ ಸಮಿತಿಯು ಶ್ರೀ ಡಿ.ವಿ. ರಾಜಶೇಖರ್‌ 
ಅವರನ್ನು ಆಯ್ಕೆ ಮಾಡಿದೆ. 

ರೂ. ೧೦,೦೦೦/-ನಗದು ಹಾಗೂ ಸ್ಮರಣಿಕೆಗಳನ್ನೊಳಗೊಂಡ ಈ 

ಎರಡೂ ಪ್ರಶಸ್ತಿಗಳನ್ನು ಪುರಸ್ಕೃತರಿಗೆ ದಿನಾಂಕ : ೨೧-೦೨-೨೦೨೧ರ 
ಭಾನುವಾರ ಬೆಳಿಗ್ಗೆ ೧೦.೩೦ಗಂಟೆಗೆ ಪ್ರತಿಷ್ಠಾನದ ಎಂ.ವಿ.ಸೀ ಸಭಾಂಗಣದಲ್ಲಿ 
ನಡೆಯಲಿರುವ ವಿಶೇಷ ಸಮಾರಂಭದಲ್ಲಿ ಡಾ. ಎಲ್‌ ಹನುಮಂತಯ್ಯ, 
ರಾಜ್ಯ ಸಭಾ ಉಪ ಸಭಾಪತಿಗಳು ಹಾಗೂ ಖ್ಯಾತ ಕವಿಗಳು ಅವರು 
ಪ್ರದಾನ ಮಾಡಲಿದ್ದಾರೆ. 


೨ 


(3065 | Febraury 2021 11011887850 


Vol. 07 Issue 4 


ಫೆಬ್ರವರಿ ೨೦೨೧ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 
On line ಕಾರ್ಯಕ್ರಮ 


ದಿನಾಂಕ : ೦೪ -೦೨-೨೦೨೧ ಗುರುವಾರ ಸಂಜೆ- ೪-೩೦ಗಂಟೆಗೆ 
ಜಾಲಗೋಷ್ಠಿ : Join Zoom Meeting 
Meeting ID: ೯೭೭ ೩೩೪ ೪೦೬೩ 
8550066: bmshree 
ಹಾಸ್ಯ ಬ್ರಹ್ಮ ಟ್ರಸ್ಟ್‌ ಕಾರ್ಯಕ್ರಮ 
ಉಪನ್ಯಾಸಕರು : ಶ್ರೀ ವಿ.ಎನ್‌. ರಂಗನಾಥರಾವ್‌, ನಿವೃತ್ತ ತಂತಿ ಇಲಾಖೆ ಅಧಿಕಾರಿಗಳು 
ವಿಷಯ : ಕೈಲಾಸಂ ನಾಟಕಗಳಲ್ಲಿ ಸಾಮಾಜಿಕ ಕಳಕಳಿ ಮತ್ತು ಹಾಸ್ಯ 
ಶೇಷಾದ್ರಿ ಪುರಂ ಅಕಾದೆಮಿ ಆಫ್‌ ಬ್ಯುಸಿನೆಸ್‌ ಸೇಡಿಸ್‌ ಕೆಂಗೇರಿ ಉಪನಗರ, ಬೆಂಗಳೂರು ಸಂಯೋಜನೆಯಿಂದ 


ದಿನಾಂಕ : ೦೮ - ೦೨-೨೦೨೧ ಸೋಮವಾರ ಸಂಜೆ - ೪-೩೦ಗಂಟೆಗೆ 
ಆ.ನೇ ಉಪಾಧ್ಯೆ- ಡಿ.ಎಲ್‌.ಎನ್‌. - ಎಂ.ಜಿ. ನಂಜುಂಡಾರಾಧ್ಯ-ಸೋಸಲೆ ಅಯ್ಯಾಶಾಸ್ತ್ರಿ 
ಜಾಲಗೋಷ್ಠಿ : Join Zoom Meeting 
Meeting ID: 977 334 4063 
Passcode: bmshree 
ಉಪನ್ಯಾಸಕರು : ಡಾ. ಬಿ. ನಂಜುಂಡ ಸ್ವಾಮಿ, ಆಯುರ್ವೇದ ವೈದ್ಯರು 
ವಿಷಯ : ಎಂ.ಜಿ. ನಂಜು೦ಡಾರಾಧ್ಯ : ವ್ಯಕ್ತಿ ಮತ್ತು ಸಾಹಿತ್ಯ 


ದಿನಾಂಕ : ೧೨-೨-೨೦೨೧ ಶುಕ್ರವಾರ ಸಂಜೆ-೪-೩೦ಗಂಟೆಗೆ 

ಎಂ.ಎ. ಜಯಚಂದ್ರ ದತ್ತಿ 

ಜಾಲಗೋಷ್ಠಿ : Join Zoom Meeting 

Meeting ID: 977 334 4063 

Passcode: bmshree 

“ಮರೆಯ ಬಾರದ ಶ್ರೇಷ್ಠ ಸಾಹಿತಿಗಳು ಮಾಲಿಕೆ” 

ವಿಷಯ : ಮಿರ್ಜಿ ಅಣ್ಣಾರಾಯರು : ವ್ಯಕ್ತಿ ಮತ್ತು ಸಾಹಿತ್ಯ 
ಉಪನ್ಯಾಸಕರು : ಡಾ. ಪದ್ಮಪ್ರಸಾದ್‌, ಸಾಹಿತಿಗಳು ಹಾಗೂ ಪ್ರಾಚಾರ್ಯರು 


ದಿನಾಂಕ : ೨೧-೨-೨೦೨೧ ಭಾನುವಾರ ಬೆಳಿಗ್ಗೆ ೧೦-೩೦ ಗಂಟೆಗೆ 
“ಪ್ರೊ. ಎಲ್‌.ಎಸ್‌. ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸಿ? 
ಮತ್ತು 
"ಎ. ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸಿ' 
ಪ್ರಶಸ್ತಿ ಪ್ರದಾನ ಮತ್ತು ಅಧ್ಯಕ್ಷತೆ : ಡಾ. ಎಲ್‌ ಹನುಮಂತಯ್ಯ 
ರಾಜ್ಯ ಸಭಾ ಉಪ ಸಭಾಪತಿಗಳು ಹಾಗೂ ಖ್ಯಾತ ಕವಿಗಳು 
"ಪ್ರೊ. ಎಲ್‌.ಎಸ್‌.ಶೇಷಗಿರಿರಾವ್‌ ವಿಮರ್ಶಾ ಪ್ರಶಸಿ' 
ಪುರಸ್ಕೃತರು: ಡಾ. ಓ.ಎಲ್‌. ನಾಗಭೂಷಣಸ್ವಾಮಿ 
"ಶ್ರೀ ವಿ. ನಾಗರಾಜರಾವ್‌ ಸಮೂಹ ಮಾಧ್ಯಮ ಪ್ರಶಸಿ' 
ಪುರಸ್ಕೃತರು: ಶ್ರೀ ಡಿ.ವಿ. ರಾಜಶೇಖರ್‌ 


ದಿನಾಂಕ : ೨೭-೨-೨೦೨೧ ಶನಿವಾರ ಸಂಜೆ - ೪-೩೦ಗಂಟೆಗೆ 
ಜಾಲಗೋಷ್ಠಿ : Join Zoom Meeting 
Meeting ID: 977 334 4063 
Passcode: bmshree 
ಶ್ರೀ ಬೇಟೆರಾಯ ದೀಕ್ಷಿತ್‌, ಪ್ರೊ. ಬಿ. ರಾಮಸ್ವಾಮಿ, ಶ್ರೀಮತಿ ಎಚ್‌.ವಿ.ಸಾವಿತ್ರಮ್ಮ ರಾಮಸ್ವಾಮಿ ಮತ್ತು ಶ್ರೀ ಎಸ್‌. ಶ್ರೀಕಂಠಯ್ಯ ದತ್ತಿ 
ವಿಷಯ : ಗಂಗಾಧರ ಚಿತ್ತಾಲರು : ವ್ಯಕ್ತಿ ಮತ್ತು ಕಾವ್ಯ 
ಉಪನ್ಯಾಸಕರು : ಪ್ರೊ. ಎಸ್‌. ಜಿ. ಸಿದ್ಧರಾಮಯ್ಯ 


ಹ 


Honganasu Febraury 2021 
Vol. 07 Issue 4 


ಬಿ.ಎಂ.ಶ್ರೀ ಪ್ರತಿಷ್ಠಾನದಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ 


ದಿನಾಂಕ ೨೫-೧೨-೨೦೨೦ರಂದು 
ಸಂದರ್ಭದಲ್ಲಿ ಬಿ.ಎಂ.ಶ್ರೀ 


ಕಾರ್ಯಕ್ರಮವೊಂದರ 
ಪ್ರತಿಷ್ಠಾನಕ್ಕೆ ಭೇಟಿ ನೀಡಿದ ಡಾ.ಎಲ್‌. 


ಹನುಮಂತಯ್ಯನವರೊಂದಿಗೆ ಹಸ್ತಪ್ರತಿ ವಿಭಾಗದ ಸಂರಕ್ಷಣಾಧಿಕಾರಿ ಶ್ರೀ 


ಬಿ.ಎಸ್‌. ಗುರುಪ್ರಸಾದ್‌ರವರು ತಾಳೆಗರಿಗ್ರಂಥಗಳ ಸಂರಕ್ಷಣಾ ಕಾರ್ಯದ 
ವಿವರಗಳನ್ನು ನೀಡಿದರು. ಗೌಕಾರ್ಯದರ್ಶಿ ಡಾ. ಹೆಚ್‌.ಎಸ್‌. ಎಂ.ಪ್ರಕಾಶ್‌ 
ಹಾಗೂ ಕನ್ನಡ ಪ್ರಾಧ್ಯಾಪಕ ಪ್ರೊ. ಮಧು ಬಿಲ್ಲಿನ ಕೋಟೆ ಜೊತೆಯಲ್ಲಿದ್ದರು. 

ದಿನಾಂಕ : ೩-೧-೨೦೨೧ 

ಕನ್ನಡದ ಕಣ್ವ ಬಿ.ಎಂ.ಶ್ರೀಕಂಠಯ್ಯನವರ ೧೧೭ನೇ 
ದಿನಾಚರಣೆಯನ್ನು ಬಿ.ಎಂ.ಶ್ರೀ ಪ್ರತಿಷ್ಠಾನವು ಸಂಭ್ರಮದಿಂದ ದಿನಾಂಕ:೩-೧- 
೨೦೨೧ರಂದು ಆಚರಿಸಿತು. ಅಧ್ಯಕ್ಷರಾದ ಡಾ. ಆರ್‌.ಲಕ್ಷ್ಮೀನಾರಾಯಣರವರು 
ಬಿ.ಎಂ.ಶ್ರೀ ಹಾಗೂ ಎಂ.ವಿ.ಸೀ.ಯವರ ಪುತ್ಕಳಿಗಳಿಗೆ ಮಾಲಾರ್ಪಣೆ ಮಾಡಿ 
ನುಡಿನಮನ ಸಲ್ಲಿಸುತ್ತ ಬಿ.ಎಂ.ಶ್ರೀಯವರ ನವೋದಯ ಕಾಲಘಟ್ಟದಲ್ಲಿನ 
ಕನ್ನಡ ಸಾಹಿತ್ಯ ರಚನೆಯಲ್ಲಿನ ಅನನ್ಯ ಕೊಡುಗೆಯನ್ನು ಸ್ಮರಿಸಿದರು. 

ಬೆಂಗಳೂರಿನ ನ್ಯಾಷನಲ್‌ ಕಾಲೇಜಿನ ವೃತ್ತದಲ್ಲಿರುವ ಬಿ.ಎಂ.ಶ್ರೀಯವರ 
ಪುತ್ಥಳಿಯ ಆವರಣವನ್ನು ಸು೦ದರವಾಗಿ ನವೀಕರಿಸಿ, ಮೂರ್ತಿಗೆ ಸೂಕ್ತ 
ರೀತಿಯಲ್ಲಿ ಆಧಾರ ಕಟ್ಟಡ ಹಾಗೂ ಅದರ ಸುತ್ತಲಿನ ಜಾಗವನ್ನು ಉದ್ಯಾನದ 
ರೀತಿಯಲ್ಲಿ ಅಭಿವೃದ್ಧಿ ಪಡಿಸಿ ಶ್ರೀಯವರಿಗೆ ಚಿಕ್ಕಪೇಟೆ ವಿಧಾನ ಸಭಾ 


ಜ್‌, 4 


ಜನ್ಮ 


Febraury 2021 


ಕ್ಷೇತ್ರದ ಸದಸ್ಯರಾದ ಶ್ರೀ ಉದಯ್‌ ಗರುಡಾಚಾರ್‌ ಅವರು ಅದೇ ದಿನ 
ಬೆಳಿಗ್ಗೆ ೧೦-೩೦ಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸರಕಾರದ 
ಪರವಾಗಿ ಗೌರವ ಸಲ್ಲಿಸಿದರು. ಈ ಆವರಣವನ್ನು ರಿಬ್ಬನ್‌ ಕತ್ತರಿಸುವುದರ 
ಮೂಲಕ ಡಾ. ಆರ್‌. ಲಕ್ಷ್ಮೀನಾರಾಯಣರವರು ಉದ್ಭಾಟಿಸಿದರು. 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ಪದಾಧಿಕಾರಿಗಳಾದ ಡಾ. ಆರ್‌. ಲಕ್ಷ್ಮೀನಾರಾಯಣ, 
ಡಾ. ಹೆಚ್‌.ಎಸ್‌.ಎಂ. ಪ್ರಕಾಶ್‌, ಡಾ.ಬಿ.ಸಿ.ರಾಜಕುಮಾರ್‌ ಹಾಗೂ ಡಾ. 
ವಿಜಯಾಸುಬ್ಬರಾಜ್‌ ರವರಿಗೆ ಶಾಲು ಹಾರಗಳೊಂದಿಗೆ ಸನ್ಮಾನಿಸಲಾಯಿತು. 
ಈ ಸಂದರ್ಭದಲ್ಲಿ ಮಾತನಾಡಿದ ಎಲ್ಲಾ ಪದಾಧಿಕಾರಿಗಳು ಶ್ರೀ 
ಉದಯ್‌ ಗರುಡಾಚಾರ್‌ರವರ ತ್ವರಿತ ಸ್ಪಂದನೆಯನ್ನು ಮೆಚ್ಚಿ ಪ್ರತಿಷ್ಠಾನದ 
ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸಿದರು. ಶ್ರೀ ಉದಯ್‌ 
ಗರುಡಾಚಾರ್‌ರವರು ಮಾತನಾಡುತ್ತ ಈ ಕಾರ್ಯಕ್ಕಾಗಿನ ಸಲಹಾ ಪ್ರೇರಣೆ 
ನೀಡಿದ ರಾಜ್ಯಸಭಾ ಉಪಸಭಾಪತಿ ಡಾ. ಎಲ್‌. ಹನುಮಂತಯ್ಯನವರಿಗೆ 
ವಂದಿಸುತ್ತಾ, ಬಿ.ಎಂ.ಶ್ರೀಯವರು ಬೆಳ್ಳೂರಿನವರಾಗಿದ್ದು ಅವರ ಹುಟ್ಟೂರಾದ 
ಬಿಂಡಿಗನವಿಲೆಯ ಹತ್ತಿರದವರು ಹಾಗೂ ಇವರ ಪ್ರತಿಮೆ ಈಗಿನ ತಮ್ಮ 
ವಿಧಾನ ಸಭಾ ಕ್ಷೇತ್ರದ ಜಾಗದಲ್ಲಿರುವುದು ತಮಗೆ ಅತ್ಯಂತ ಹೆಮ್ಮೆಯ 
ವಿಷಯವಾಗಿದೆ ಎಂದರು. ಶ್ರೀಯವರ ಸಾಹಿತ್ಯವು ಎಲ್ಲಾ ಕನ್ನಡಿಗರಿಗೆ 
ದೊರಕುವಂತಾಗಬೇಕು ಎಂದು ಹೇಳಿದರು. ಈ ನವೀಕರಣ ಕಾರ್ಯವನ್ನು 
ಗರುಡಾಚಾರ್‌ ಟ್ರಸ್ಟ್‌ನ ವತಿಯಿಂದ ನೆರವೇರಿಸಿ ಕೊಟ್ಟ ಶ್ರೀಮತಿ ಮೇದಿನಿ 
ಉದಯ್‌ ಗರುಡಾಚಾರ್‌ರವರಿಗೆ ಹಾಗೂ ಬಿಬಿಎಂಪಿ ಅಧಿಕಾರಿಗಳಿಗೆ 


ಪ್ರತಿಷ್ಠಾನದ ಪರವಾಗಿ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸಲಾಯಿತು. 
ದಿನಾಂಕ: ೧೦-೧-೨೦೨೧ 


ಜಯ್ಯ 

ಖ್ಯಾತ ವಿದ್ವಾಂಸರು ಮತ್ತು ಸಾಹಿತಿಗಳು 

ಪ್ರಶಸ್ತಿ ಪುರಸ್ಕೃತರು : ಪ್ರೊ. ಜಿ. ಎಸ್‌. ಸಿದ್ಧಲಿ೦ಗಯ್ಯ ಖ್ಯಾತ ಕವಿ, 
ವಿಮರ್ಶಕರು, ವಿದ್ವಾಂಸರು 

ಅಭಿನಂದನೆಯ ನುಡಿಗಳು : ಡಾ. ರುದ್ರೇಶ್‌ ಅದರಂಗಿ ಕನ್ನಡ ಸಹ 
ಪ್ರಾಧ್ಯಾಪಕರು, ಸರ್ಕಾರಿ ಕಲಾ ಕಾಜೇಜು 

ಉಪಸ್ಥಿತಿ : ನಾಡೋಜ ಪ್ರೊ. ಎಂ.ಎಚ್‌. ಕೃಷ್ಣಯ್ಯ 

ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನವು ಕೊಡಮಾಡುವ ಅತ್ಯುನ್ನತ ಪ್ರಶಸ್ತಿಯಾದ 


Honganasu 


Vol. 07 Issue 4 


“ಶ್ರೀ ಸಾಹಿತ್ಯ ಪ್ರಶಸ್ತಿ'ಯನ್ನು ಪ್ರೊ.ಜಿ.ಎಸ್‌. ಸಿದ್ದಲಿಂಗಯ್ಯನವರಿಗೆ 


ದಿನಾಂಕ: ೧೦.೦೧.೨೦೨೧ ರಂದು ಪ್ರದಾನ ಮಾಡಲಾಯಿತು. ದತ್ತಿ 


ಸ್ಥಾಪಕರಾದ ಶ್ರೀಮತಿ ಕಮಲಿನಿ ಶಾ. ಬಾಲೂರಾವ್‌ ಅವರ ಆಶಯದಂತೆ 
ಕನ್ನಡ ನಾಡು, ನುಡಿ ಮತ್ತು ಸಾಹಿತ್ಯದ ಗಮನಾರ್ಹ ಕೊಡುಗೆಗಾಗಿ 
ಪ್ರೊಜಿ.ಎಸ್‌ ಸಿದ್ದಲಿಂಗಯ್ಯನವರು ಈ ಪಶಸ್ತಿಗೆ ಭಾಜನರಾಗಿದ್ದಾರೆ. ಈ 
ಪ್ರಶಸ್ತಿಯು ಒ೦ದು ಲಕ್ಷ ರೂಪಾಯಿಗಳ ನಗದು, ಪ್ರಶಸ್ತಿ ಫಲಕವನ್ನು 
ಒಳಗೊಂಡಿದೆ. ಶ್ರೀ ಸಾಹಿತ್ಯ ಪ್ರಶಸ್ತಿಯನ್ನು ಡಾ.ಹಂಪ ನಾಗರಾಜಯ್ಯನವರು 
ಪ್ರದಾನ ಮಾಡಿದರು. ಡಾ.ಆರ್‌.ಲಕ್ಷ್ಮೀನಾರಾಯಣ ತಮ್ಮ ಪ್ರಾಸ್ತಾವಿಕ 
ಭಾಷಣದಲ್ಲಿ ಶ್ರೀ ಸಾಹಿತ್ಯ ಪ್ರಶಸ್ತಿಯ ಹಿನ್ನೆಲೆ ಮತ್ತು ಅದನ್ನು ಸ್ಥಾಪಿಸಿದ 


ಶ್ರೀಮತಿ ಕಮಲಿನಿ ಶಾ. ಬಾಲೂರಾವ್‌ ಅವರ ಪರಿಚಯವನ್ನು ಮಾಡಿಕೊಟ್ಟು 


ಎಲ್ಲರನ್ನೂ ಸ್ವಾಗತಿಸಿದರು. 

ಡಾ.ರುದ್ರೇಶ್‌ ಅದರಂಗಿಯವರು ಪ್ರೊಫೆಸರ್‌ ಜಿ.ಎಸ್‌. 
ಸಿದ್ದಲಿಂಗಯ್ಯನವರು ತಮ್ಮ ಜೀವಿತಾವಧಿಯಲ್ಲಿ ನಡೆಸಿದ ಕನ್ನಡ ಸಾಹಿತ್ಯದ 
ಸೇವೆಯ ಸ್ಮರಣೆ ಮಾಡಿದರು. ಅವರ ಕಾವ್ಯ, ಛಂದಸ್ಸು, ಕಾವ್ಯ ಮೀಮಾಂಸೆ 


ಅನುವಾದ, ಜೀವನ ಚರಿತ್ರೆಗಳ ಕ್ಷೇತ್ರಗಳಲ್ಲಿನ ಸಾಧನೆಯ ಪರಿಚಯವನ್ನು 


ಮಾಡಿ ಕೊಡುವುದರೊಂದಿಗೆ ಜಿಎಸ್‌.ಎಸ್‌.ರವರಿಗಿರುವ ಬಹು ಭಾಷಾ 


ಪಾಂಡಿತ್ಯ ಮತ್ತು ಅದರಿಂದ ಕನ್ನಡ ಭಾಷೆಗೊದಗಿರುವ ಲಾಭವನ್ನು 


ವಿವರಿಸಿದರು. 

ಬಿಎಂಶ್ರೀ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರಾದ ಸನಾ ಎಂ.ಎಚ್‌. 
ಕೃಷ್ಣಯ್ಯನವರು ಬಿಎಂಶ್ರೀಕ೦ಠಯ್ಯನವರ ಸಾಹಿತ್ಯ ಸೃಷ್ಟಿ ಯಲ್ಲಿರುವ ವಿನಯ 
ಶೀಲತೆಯ ಬಗ್ಗೆ ಮಾತನಾಡಿ ಕಾವ ರಚನೆಗೆ ಕಾರಣ ನಾನಲ್ಲ ನನ್ನ ಪರಿಸರದ 
ಕೊಡುಗೆ ಶ್ರೀಯವರು ಹೇಳಿದರು. ಅವರ ಕಾವ್ಯದಲ್ಲಿ ಪರಿಪಕ್ವತೆ ಇದೆ ಎಂದು 


ವಿವರಿಸಿದರು.ಸಾಧಕರಲ್ಲಿ ಕಂಡು ಬರುವ ವಿನಯ ಶೀಲತೆಯ ಗುಣವನ್ನು 


ಕುಮಾರವ್ಯಾಸನ ವೀರ ನಾರಾಯಣನೆ ಕವಿ ಲಿಪಿಕಾರ ಕುಮಾರವ್ಯಾಸ.. 


ಎಂಬ ಸಾಲನ್ನು ಉದಾಹರಿಸಿ ಈ ಪರಂಪರೆ ಶ್ರೀ ಕುವೆಂಪು ಅವರಲ್ಲಿ 


ಮುಂದುವರೆದ ಉದಾಹರಣೆಯನ್ನು ಉಲ್ಲೇಖ ಮಾಡಿದರು. 
ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಪ್ರೊ.ಜಿ.ಎಸ್‌.ಸಿದ್ದಲಿ೦ಗಯ್ಯನವರು 


ಕವಿಗಳ ಸಂಸ್ಕೃತಿ ನಿರ್ಮಾಣದ ಮತ್ತು ಏನಯಶೀಲತೆಗೆ ಬಸವಣ್ಣ ಮತ್ತು 
“ಎನಗಿಂತ ಭಕ್ತ 


ಚನ್ನಬಸವಣ್ಣನವರ ಪ್ರಸಂಗವನ್ನು ಉದಾಹರಿಸಿದರು. 
ಕಿರಿಯರಿಲ್ಲ ಶಿವಶರಣರಿಗಿ೦ತ ಹಿರಿಯರಿಲ್ಲ?.ಎಂಬ ಮಾತಿಗೆ ಆಗ ತಾನೇ 
ಕನ್ನಡ ಎಂಎ. ಪೂರೈಸಿ ಅರ್ಜಿ ಸಲ್ಲಿಸಿದ್ದ ಕುವೆಂಪು ಅವರಿಗೆ ಆಗ ಮೈಸೂರು 
ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿದ್ದ ಬಿ.ಎಂ.ಶ್ರೀಕ೦ಠಯ್ಯನವರು 
ನೇಮಕಾದೇಶ ಪತ್ರ ನೀಡಿ ಉಪನ್ಯಾಸಕರಿಗೆ ನಿಗದಿಪಡಿಸಿದ್ದ ರೂ ೭೫ ಮೂಲ 
ವೇತನಕ್ಕೆ ಬದಲಿಯಾಗಿ ರೂ.೧೦೦ ಬರೆದಾಗ ಅದಕ್ಕೆ ಲೆಕ್ಕ ಪರಿಶೋಧಕರು 
ಆಕ್ಷೇಪಣೆ ಸಲ್ಲಿಸುವರು ಎಂದು ಅಧಿಕಾರಿಯೊಬ್ಬರು ತಿಳಿಸಿದರು. ಆದ- 
ರೆ “ಶ್ರೀಯವರು ಸಾವಿರ ರೂಪಾಯಿ ಕೊಟ್ಟರು ಇಂತಹ ಕವಿ ಸಿಗುವರೇ 
ಎಂದು ಪ್ರಶ್ನಸಿ ಪುಟ್ಟಪ್ಪನವರಿಗೆ ೧೦೦ ರೂಪಾಯಿಗಳನ್ನು ನಿಗದಿಪಡಿಸಿದರು. 
ಇದು ಪ್ರತಿಭಾವಂತರನ್ನು ಬೆಳೆಸುವ ಪರಿ. ಈ ಸಂಸ್ಕ ಶಿಯು ಹಿಂದೆಯೇ 
ನಿರ್ಮಾಣವಾಗಿತ್ತು ಎಂಡ ಹೇಳಿದರು. ಈ ಪ್ರಶಸ್ತಿಯನ್ನು ವಿನಮವಾಗಿ 
ಸ್ವೀಕರಿಸುತ್ತೇನೆ ಎಂದು ಹೇಳಿ ೫೦,೦೦೦ ರೂಪಾಯಿಗಳನ್ನು ತಮ್ಮ 
ಶ್ರೀಮತಿಯವರ ಹೆಸರಿನಲ್ಲಿ ದತ್ತಿ ಇಡುವುದಾಗಿ ಘೋಷಿದರು.ತಮ್ಮ ಈ 
ಸಾಧನೆಗೆ ತಮ್ಮ ಕುಟುಂಬದ ಬೆಂಬಲವನ್ನು ನೆನಪಿಸಿಕೊಂಡರು. 
ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ಡಾ.ಹಂಪ ನಾಗರಾಜಯ್ಯನವರು 
ತಮ್ಮ ಮತ್ತು ಜಿ.ಎಸ್‌.ಎಸ್‌.ರವರ ಒಡನಾಟದ ದಿನಗಳನ್ನು ನೆನಪಿಸಿಕೊಂಡರು. 
ವಯಸ್ಸಿನ ಅಂತರವಿದ್ದರೂ ನಮ್ಮೀರ್ವರಲ್ಲಿ ಸಲುಗೆಯಿತ್ತು. ಅವರು ಎಂದೂ 
ಹಠ ಸಾಧಿಸಿದವರಲ್ಲ ; ವಿನಯಶೀಲರು ಎಂಬ ವಿಚಾರವನ್ನು ಕನ್ನಡ 


ಕನ್ನಡ ನಿಘಂಟು ರಚನೆಯ ಸಭೆ ಸೇರುತ್ತಿದ್ದ ದಿನಗಳ ಘಟನಾವಳಿಗಳನ್ನು 


ನೆನಪಿಸಿಕೊಂಡರು. 
ಡಾ.ಬಿ.ಸಿ. ರಾಜಕುಮಾರ್‌ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. 


ಶ್ರೀ ಟಿ.ಎಸ್‌. 


ಡಾ.ಎಚ್‌.ಎಸ್‌.ಎಂ.ಪ್ರಕಾಶ್‌ ಅವರು ಎಲ್ಲರಿಗೂ ವಂದಿಸಿದರು. 
೧೭-೦೧-೨೦೨೧ 
ಶಾ.ಬಾಲೂರಾವ್‌ ಯುವ ಬರಹಗಾರ ಪ್ರಶಸ್ತಿ 
ಮತ್ತು 
ಶಾ.ಬಾಲೂರಾವ್‌ ಅನುವಾದ ಪ್ರಶಸ್ತಿ 

ಪ್ರಶಸ್ಥಿ ಪ್ರದಾನ ಮತ್ತು ಅಧ್ಯಕ್ಷತೆ 
ಅಧ್ಯಕ್ಷರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ 

ಶಾ.ಬಾಲೂರಾವ್‌ ಯುವ ಬರಹಗಾರ ಪ್ರಶಸ್ತಿ ಪುರಸ್ಕೃತರು : ಶ್ರೀ ಶಶಿ 
ತರೀಕೆರೆ 

ಶಾ.ಬಾಲೂರಾವ್‌ ಅನುವಾದ ಪ್ರಶಸ್ತಿ 
ಎಂ.ಅಬ್ಬುಲ್‌ ರಹಮಾನ್‌ ಪಾಷ 

ಪ್ರತೀ ವರ್ಷ ಯುವ ಬರಹಗಾರರ ಪ್ರಕಟಗೊಂಡ ಕೃತಿಗಳಿಗಾಗಿ 
ಬಿಎಂಶ್ರೀ ಪ್ರತಿಷ್ಠಾನವು ಕೊಡಮಾಡುವ ಶಾ.ಬಾಲೂರಾವ್‌ ಯುವ 
ಬರಹಗಾರ ಪ್ರಶಸ್ತಿಗೆ ಶ್ರೀ ಶಶಿ ತರೀಕೆರೆಯವರ "ಡುಮಿಂಗ "ಮತ್ತು 
ಶಾ.ಬಾಲೂರಾವ್‌ ಅನುವಾದ ಪ್ರಶಸ್ತಿಗೆ ಶ್ರೀ ಎಂ.ಅಬ್ದುಲ್‌ ರಹಮಾನ್‌ 
ಪಾಷ ಅವರ ಅನುವಾದಿತ ಕೃತಿಯಾದ “ನನ್ನ ದೇವರು ಹೆಣ್ಣು”ಗೆ 
ನೀಡಲಾಯಿತು. ಈ ಪ್ರಶಸ್ತಿಗಳು ತಲಾ ೨೫,೦೦೦ ರೂಪಾಯಿಗಳ ನಗದು 
ಮತ್ತು ಪ್ರಶಸ್ತಿ ಪತ್ರಗಳನ್ನು ಒಳಗೊಂಡಿವೆ. 

ಈ ಪ್ರಶಸ್ತಿಗಳನ್ನು ಕನ್ನಡ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾದ 
ನಾಗಾಭರಣ ಅವರು ಪ್ರದಾನ ಮಾಡಿದರು. ವಿಜಯ 
ವಿಭಜಿತ ಪದವಿ ಪೂರ್ವ ಕಾಲೇಜಿನ ಮುಖ್ಯಸ್ಥರಾದ ಡಾ.ಎಸ್‌.ಎಲ್‌. 


ಶ್ರೀ ಟಿ.ಎಸ್‌. ನಾಗಾಭರಣ, 


ಪುರಸ್ಕೃತರು : ಶ್ರೀ 
ಲು 


ಶ್ರೀನಿವಾಸಮೂರ್ತಿಯವರು ಅಭಿನಂದನ ನುಡಿಗಳನ್ನಾಡುತ್ತ ಶ್ರೀ ಶಶಿ 


ತರೀಕರೆಯವರ ಡುಮಿಂಗ ಹಾಗೂ ಶ್ರೀ.ಎ೦.ಅಬ್ಬುಲ್‌ ರಹಮಾನ್‌ 
ಪಾಷರವರ ಅನುವಾದಿತ ಕೃತಿ ನನ್ನ “ದೇವರು ಹೆಣ್ಣು” ವಿನ ಅನುವಾದದ 
ಯಶಸ್ಸು ಮತ್ತು ವಸ್ತುವಿನ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಶಶಿ 
ತರೀಕೆರೆ ಅವರು ಉದಯೋನ್ಮುಖ ಬರಹಗಾರರಾಗಿದ್ದು ಅವರ ಕಥೆಗಳ 
ಶೀರ್ಷಿಕೆಗಳು ವಿಭಿನ್ನವಾಗಿವೆ ಮತ್ತು ಸಂಶೋಧನಾತ್ಮಕ ಸಾಮರ್ಥ್ಯದ 
ವಿಷಯಗಳನ್ನು ಒಳಗೊಂಡಿವೆ ಎಂದು ಪ್ರಶಂಸಿದರು.ಅವರ ಚೊಚ್ಚಲ 
ಕೃತಿ ಡುಮಿಂಗ ಆಕಸ್ಮಿಕ ಸೃಷ್ಟಿ ಆಗಿರದೆ ಅವರ ನೈಜ ಸಾಮರ್ಥ್ಯದ 
ಅಭಿವ್ಯಕ್ತಿಯಾಗಿದೆ. ಅವರ ಈ ಕಥೆಗಳ ರಚನೆಯ ಸಾಮರ್ಥ್ಯ ಮುಂದೆ 
ಕಾದಂಬರಿಯನ್ನು ಬರೆಯುವ ಮಟ್ಟಕ್ಕೆ ಬೆಳೆಯಲಿ ಎಂದು ಹಾರೈಸಿದರು. 

ಪ್ರೊ.ಅಬ್ದುಲ್‌ ರಹಮಾನ್‌ ಪಾಷ ಅವರ ನನ್ನ ದೇವರು ಹೆಣ್ಣು ಕೃತಿಯ 
ಬಗ್ಗೆ ಮಾತನಾಡಿ ಇಸ್ಲಾಂ ಧರ್ಮದ ಹೆಣ್ಣುಮಕ್ಕಳು ಎದುರಿಸುತ್ತಿರುವ 
ಸವಾಲುಗಳು, ದೌರ್ಜನ್ಯ, ಒಂಸೆ,ಶೋಷಣೆಯನ್ನು ಎಳೆ ಎಳೆಯಾಗಿ 
ವಿವರಿಸಿದರು. ಯಾವುದೇ ಧರ್ಮದ ಸದಾಶಯ ಮನುಕುಲದ ಪ್ರಗತಿಯೇ 
ಆಗಿರುತ್ತದೆ. ಆದರೆ ನಡುವೆ ಇರುವ ಪುರೋಹಿತಶಾಹಿಗಳು ತಮ್ಮ 
ಬೇಳೆ ಬೇಯಿಸಿಕೊಳ್ಳಲು ತಮ್ಮ ಮೂಗಿನ ನೇರಕ್ಕೆ ಧರ್ಮ ಗ್ರಂಥಗಳನ್ನು 
ವ್ಯಾಖ್ಯಾನ ಮಾಡುವುದರಿಂದ “ಧರ್ಮಗಳ ಆಶಯಗಳು ಹಳ್ಳ ಹಿಡಿದಿವೆ 
ಎಂಡು ವಿವರಿಸಿದರು. ಈ ವಿಚಾರ ಎಲ್ಲಾ ಧರ್ಮಗಳಿಗೂ ಅನ್ವಯಿಸುತ್ತದೆ. 
ಮನುಷ್ಯನ ಅತಿಯಾದ ಸ್ವಾರ್ಥವೇ ಈ ಎಲ್ಲಾ ಸಮಾಜೋಧಾರ್ಮಿಕ 


ಸಮಸ್ಯೆ [ಗಳ ಮೂಲ ಎಂದು “ವರಿಸಿದರು. 
ಪಶಸ್ತಿ ಪುರಸ್ಕ ಹ ಶ್ರೀ ಶಶಿ ತರೀಕೆರೆಯವರು ಮಾತನಾಡಿ ತಾನು 
ಕೇವಲ ಆಟೋ ಗ ಉಳಿಯಬೇಕಾದವನು ಇಂದು ಒಬ್ಬ 


ಕಥೆಗಾರನಾಗಿ ಯಶಸ್ಸು ಗಳಿಸಿದ್ದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. 
ಅಬ್ದುಲ್‌ ರಹಮಾನ್‌ ಪಾಷ ಅವರು ತಮ್ಮ ಅನುವಾದಿತ ಕೃತಿ ನನ್ನ 
ದೇವರು ಹೆಣ್ಣು ಕೃತಿಯ ಮೂಲ ಲೇಖಕರನ್ನು ನೆನಪು ಮಾಡಿಕೊಂಡರು.ಈ 
ಕೃತಿಯ ಅನುವಾದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು 
ಸಮರ್ಪಿಸಿದರು. 
ಈ ಕಾರ್ಯಕ್ರಮದ ಮುಖ್ಯ 


ಅತಿಥಿಗಳಾಗಿ ಭಾಗವಹಿಸಿದ್ದ 


Honganasu Febraury 2021 


Vol. 07 Issue 4 


ಶ್ರೀ ಟಿ.ಎಸ್‌.ನಾಗಾಭರಣರು ಪ್ರಶಸ್ತಿ ಪುರಸ್ಕೃತರ ಸಾಧನೆಯ ಬಗ್ಗೆ 
ಹೆಮ್ಮೆಯನ್ನು ವ್ಯಕ್ತಪಡಿಸಿದರು.ಕನ್ನಡ ಭಾಷೆಯ ಕೃತಿಗಳು ಅನ್ಯ ಭಾಷೆಗೆ 
ಅನುವಾದಗೊಳ್ಳುತ್ತಿರುವ ಪ್ರಮಾಣ ಬಹಳ ಕಡಿಮೆ ಪ್ರಮಾಣದಲ್ಲಿದೆ. 
ಕುವೆಂಪು ಅವರ ಕೃತಿಗಳು ಇಂಗ್ಲೀಷ್‌ ಭಾಷೆಗೆ ಭಾಷಾಂತರಗೊಂಡಿದ್ದರೆ 
ಬಹಳ ಹಿಂದೆಯೇ ಅವರಿಗೆ ನೊಬೆಲ್‌ ಪ್ರಶಸ್ತಿ ಬರುತ್ತಿತ್ತು ಎಂದು 
ಹೇಳಿದರು.ಶ್ರೀ ಶಶಿ ತರೀಕೆರೆ ಅವರು ತಮ್ಮ ಕಥೆಗಳ ರಚನೆಗೆ ತಮ್ಮ 
ವೃತ್ತ(ಇಸ್ರೋ ಟೆಕ್ನಿಷಿಯನ್‌)ಯ ಬೌದ್ಧಿಕ ಸಂಪನ್ಮೂಲವನ್ನು ಬಳಸಿಕೊಂಡರೆ 
ಅವರ ಸಾಹಿತ್ಯ ರಚನೆ ಮತ್ತಷ್ಟು ಸಮೃದ್ಧವೂ ವಿಭಿನ್ನವೂ ಆಗಿರುತ್ತದೆ 
ಎ೦ದು ಸಲಹೆ ನೀಡಿದರು. ತಮ್ಮ ಸಹೊದ್ಯೋಗಿ ಶ್ರೀ ಅಬ್ಬುಲ್‌ ರಹಮಾನ್‌ 
ಪಾಷರವರ ಬಗ್ಗೆ ಮಾತಾನಾಡಿ ಅನುವಾದ ಅವರ ವೃತ್ತಿ ಮಾತ್ರವಾಗಿರದೆ 
ಪ್ರವೃತ್ತಿಯೂ ಆಗಿರುವುದರಿಂದ ಅವರ ಅನುವಾದಿತ ಕೃತಿಗಳು ಪ್ರಶಸಿಗೆ 
ಪ್ರಾತ್ರವಾಗುತ್ತಿವೆ ಎ೦ದು ಪ್ರಶ೦ಸೆ ಮಾಡಿದರು. ಪ್ರಶಸ್ತಿ ಪುರಸ್ಕೃತರನ್ನು 
ಅಭಿನಂದಿಸಿದರು. ಪ್ರಶಿಷ್ಠಾನದೊಂದಿಗಿನ. ಒಡನಾಟ ಹಾಗೂ ಸುತ್ತಲಿನ 
ಪ್ರದೇಶಗಳ ಜೊತೆಗಿನ ತಮ್ಮ ಪೂರ್ವ ಸಂಬಂಧಗಳನ್ನು ಸ್ಮರಿಸಿ ಕೊಂಡರು 
-ಬಿಎಂಶ್ರೀ ಪ್ರತಿಷ್ಠಾನದ ಕಾರ್ಯ ಚಟುವಟಿಕೆಗಳನ್ನು ಶ್ಲಾಘಿಸಿದರು. 
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರತಿಷ್ಠಾನದ ಅಧ್ಯಕ್ಷರಾದ 
ಡಾ.ಆರ್‌.ಲಕ್ಷ್ಮಿ ನಾರಾಯಣ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಈ 
ಎರಡೂ ಪ್ರಶಸ್ತಿಗಳನ್ನು ಸ್ಥಾಪಿಸಿದ ಕಮಲಿನಿ ಬಾಲುರಾವ್‌ ಅವರ ಔದಾರ್ಯ, 
ಸಾಹಿತ್ಯಪ್ರೀತಿಗಳ ಬಗ್ಗೆ ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಶ್ರೀಯವರು 
೩೦ರ ದಶಕದಲ್ಲೇ ತಮ್ಮ ಕಷ್ಟಾರ್ಜಿತವಾದ ೫೦೦೦ ರೂಗಳನ್ನು ದೇಣಿಗೆ- 
ಯಾಗಿ ಕೊಟ್ಟು ಸಾಹಿತ್ಯ ಪರಿಷತ್ತಿನಲ್ಲಿ ಬಿ. ಎಂ. ಶ್ರೀ ಅಚ್ಚುಕೂಟದ ಸ್ಥಾಪನೆಗೆ 
ಕಾರಣರಾದರು . ಶ್ರೀಮತಿ ಕಮಲಿನಿ ಅವರು ತಮ್ಮ ತಾತನ ಪರಂಪರೆಯನ್ನೇ 
ಮುಂದುವರಿಸಿ ಬಿ. ಎಂ. ಶ್ರೀ . ಪ್ರತಿಷ್ಠಾನಕ್ಕೆ ಅರ್ಧಕೋಟಿಗೂ ಹೆಚ್ಚಿನ 
ಹಣವನ್ನು ಇಡುಗ೦ಟಾಗಿ ಇಟ್ಟು ಈ ದತ್ತಿ ಪ್ರಶಸ್ತಿಗಳನ್ನು ಸ್ಥಾಪಿಸಿ ತಮ್ಮ 
ಕನ್ನಡ ಪ್ರೀತಿ ಮತ್ತು ಔದಾರ್ಯ ಮೆರೆದಿದ್ದಾರೆ ಎ೦ದರು. ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ನಾಗಾಭರಣರಿಗೆ ಮನವಿ ಮಾಡಿ ಕನ್ನಡ 
ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯಕ್ರಮಗಳನ್ನು ಬಿಎಂಶ್ರೀ ಸ್ಮಾರಕ ಪ್ರತಿಷ್ಠಾನದ 


“ಸ್ಪತಂತ್ರ ಭಾರತದರುಣೋದಯದ ಮುಂಗಿರಣವದೊ ಮೂಡುತಿದೆ” 
ಎಂಬ “ಜಯವಾಗಲಿ ಇಳೆಗೆಲ್ಲ ಜಯ' ಎಂಬ ಪದ್ಯದ ಸಾಲುಗಳು 
ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಬ೦ದಿಲ್ಲದುದನ್ನೂ ಆದರೆ ಇಷ್ಟರಲ್ಲಿಯೇ ಅದು 
ಬರುವುದನ್ನೂ ಮುಂಗಾಣಿಸುತ್ತದೆ. ಅಲ್ಲದೆ ನಮ್ಮ ದೇಶದ ಆತ್ಮಶಕ್ತಿಯ 
ಬಗ್ಗೆ ಕವಿಗೆ ಅಪಾರ ಅಭಿಮಾನ, ನಂಬಿಕೆ. ಹೀಗಾಗಿಯೇ “ಮುಂದೆ 
ಭಾರತವು ತೋರುವ ಆತ್ಮದ ಜಯವಾಗಲಿ ಇಳೆಗೆಲ್ಲ ಜಯ” ಎಂದು 
ಕವಿ ಹಾರೈಸುತ್ತಾರೆ. ಭಾರತವೆಂದರೆ ಕವಿಯ ಮನಸ್ಸಿನಲ್ಲಿ ನವೋಲ್ಲಾಸ 
ತುಂಬಿಕೊಳ್ಳುತ್ತದೆ. 

ಭರತಮಾತೆ ಅಭಿಜಾತೆ 

ನವೋಲ್ಲಾಸ ಸುಸ್ಮಿತೆ 

ಶಾಂತಿಭರಿತೆ ಅಭಯದಾತೆ 

ಸಕಲ ಲೋಕವಂದಿತೆ 
ವರದಹಸ್ತಶೋಭಿತೆ 

ಎಂದು ಮನದುಂಬಿ ಹಾಡುತ್ತಾರೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ 

ದೇವನೆದುರಿನಲೆಲ್ಲ ಸರ್ವಸಮರೆನಿಸುತ್ತ 

ಧರ್ಮ ನೆಲೆ ತಪ್ಪದೊಲು ಸಮತೆಯನು ಸಾಧಿಸುತ 

ಇಹದ ಹಾಲಿಗೆ ಪರದ ಸಕ್ಕರೆಯ ಬೆರೆಸುತ್ತ 

ಬಾಳಲಪ್ಪುದೆ ಅಮೃತ ಸ್ವಾತಂತ್ರ್ಯವಲ್ತೆ 


ಸಹಯೋಗದೊಂದಿಗೆ ನಡೆಸಬೇಕೆಂದು ಮನವಿ ಮಾಡಿಕೊಂಡರು. 
ಪ್ರತಿಷ್ಠಾನದ ಗೌರವ ಕಾರ್ಯದರ್ಶಿಗಳಾದ ಡಾ.ಬಿ.ಸಿ.ರಾಜಕುಮಾರ್‌ 
ಅವರು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಆಡಿ.ಎಲ್ಲರನ್ನೂ 
ಸ್ವಾಗತಿಸಿದರು.ಡಾ.ಎಚ್‌.ಎಸ್‌.ಎಂ.ಪ್ರಕಾಶ್‌ ಗೌರವ ಕಾರ್ಯದರ್ಶಿ ಗಳು 
ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಮತ್ತು ಕೋಶಾಧಿಕಾರಿಗಳಾದ 
ಡಾ.ಎಸ್‌.ಅನಿಲ್‌ ಕುಮಾರ್‌ ಅವರು ಎಲ್ಲರಿಗೂ ವಂದಿಸಿದರು. 
ಶಾ. ಬಾಲೂರಾವ್‌ 
“ಶಾ. ಬಾಲೂರಾವ್‌ ಯುವ ಬರಹಗಾರ 


ಪ್ರಿಯವಾಗಿದ್ದ ಸಾಹಿತ್ಯ ಕೃಷಿಗೆ ಅವರ ನೆನಪಿನಲ್ಲಿ 
ಶ್ರೀಮತಿ ಕಮಲಿನಿ ಶಾ. ಬಾಲುರಾವ್‌ ಅವರು 
ಪ್ರತಿಷ್ಠಾನದಲ್ಲಿ ಸ್ಥಾಪಿಸಿರುವಂಥವು. ದಿವಂಗತ 
| ಶ್ರೀ ಶಾ. ಬಾಲೂರಾವ್‌ ಅವರು ಪ್ರಖ್ಯಾತ ಸಾಹಿತಿ. 
"1, ಅವರು ಶ್ರೀರಂಗ ಪಟ್ಟಣದವರು. ಸಾಹಿತ್ಯ 
ಅಕಾಡೆಮಿಯ ಉದ್ಯೋಗಿಯಾಗಿದ್ದವರು. 
ಅದು ಇಂಗ್ಲಿಷ್‌ನಲ್ಲಿ ಪ್ರಕಟಿಸುತ್ತಿದ್ದ “ಇಂಡಿಯನ್‌ ಲಿಟರೇಚರ್‌'ನ 
ಸಂಪಾದಕರಾಗಿದ್ದವರು. ಇಂಗ್ಲಿಷ್‌ ಮತ್ತು ಕನ್ನಡ ಭಾಷೆಗಳೆರಡರಲ್ಲಿಯೂ 
ಮೌಲಿಕವಾದ ಬರವಣಿಗೆಯನ್ನು ಮಾಡಿದವರು. ಸ್ವತಂತ್ರವಾಗಿ ಕಥೆಗಳನ್ನು 
ಬರೆದದ್ದಲ್ಲದೆ ಅನುವಾದವನ್ನೂ ಮಾಡಿದವರು. ಹಿಂದಿ, ಬ೦ಗಾಳಿ ಮತ್ತು 
ರಷ್ಯನ್‌ ಭಾಷೆಗಳಿಂದ ನೇರವಾಗಿ ಕಥೆಗಳನ್ನು, ಕವಿತೆಗಳನ್ನು ಅನುವಾದ 
ಮಾಡಿರುವುದು ಶಾ. ಬಾಲೂರಾವ್‌ ಅವರ ಹೆಗ್ಗಳಿಕೆ. "ಶೇಕ್ಸ್‌ ಪಿಯರಿಗೆ 
ನಮಸ್ಕಾರ' ಅವರ ಪ್ರಸಿದ್ಧ ಸಂಪಾದಿತ ಕೃತಿ, “ಸೂರ್ಯ ಇವನೊಬ್ಬನೇ 
" "ನಡೆದದ್ದೇ ದಾರಿ' ಅವರ ಕವನ ಸಂಕಲನಗಳು, "ಪ್ರೇಮ್‌ ಚಂದ್‌ 
ಕಥೆಗಳು' ಅವರ ಇನ್ನೊಂದು ಕೃತಿ.“ಆನಾ ಆಹ್ಮತೋವಾ', ಸುಭಾಷ್‌ 
ಮುಖ್ಯೋಪಾಧ್ಯಾಯ, ಹಾಗೂ ಬ್ರೆಕ್ಟ್‌ ನ ಕವಿತೆಗಳನ್ನು ಹಾಗೂ ಉಮರ್‌ 
ಖಯಾಮನ ರುಬಾಯಿಗಳನ್ನು ಕನ್ನಡಕ್ಕೆ ತಂದಿದ್ದಾರೆ. 


ವಎ6ಎವಿನಿ. 
ಬಹುಕು ಬಕಹ - ೧೩ 


ಎ೦ದು ಅಮೃತ ಸ್ವಾತಂತ್ರ್ಯದ ಕನಸ ಕಂಡ ಕವಿ ದೇಶ ಆ ಮುಂದಿನ 
ದಿನಗಳಲ್ಲಿ ತಾಳಿದ ಮಹತ್ವದ ತಿರುವುಗಳನ್ನು ಕುರಿತೂ ಸ್ಪಂದಿಸುತ್ತಾರೆ. 
ಭಾರತ ಗಣರಾಜ್ಯವಾದಾಗ ಅದನ್ನು “ನವಭಾರತ ಪ್ರಥಮ ಪುಣ್ಯದಿನ' 
ಎಂದು ಕರೆಯುವ ಕವಿಯು “ದುಡಿಮೆ-ಗುಡಿಯಾಗಿ ನಾಳಿನ ಭಾರತ 
ಇಳೆಗೆಲ್ಲ ಕೊಡಲಿ ಶಾಂತಿಯ ವರವನನವರತ” ಎಂದು ಹಾರೈಸುತ್ತಾರೆ. 
"ನಾಳಿನ ಭಾರತ' ಎ೦ಬ ನೀಳ್ಗವನದಲ್ಲಿ ಎಂವಿಸೀ, ದೇಶವನ್ನು ಕಟ್ಟುವಲ್ಲಿ 
ದುಡಿಮೆಯೇ ಏಕೈಕ ಸಾಧನ ಎ೦ಬ ಮಾತನ್ನು ಒತ್ತಿ ಒತ್ತಿ ಹೇಳುತ್ತಾರೆ. 
ದೇಶದ ದೊಡ್ಡ ಬೇನೆ ಇಲ್ಲಿನ ಬಡತನ, ನಾಡಿನ ಜನತೆಗೆ “ಬೇಕು ನಿಜದನ್ನ 
ಬಟ್ಟೆ”, ಹಿಂದಿನ ವೈಭವವನ್ನು ನೆನೆದರೆ ದೇಶದ ಗತಿ ಬದಲಾಗದು. “ಈ 
ಹಿರಿಮೆಗರಿಮೆಗಳ ಹೊಗಳಿಕೆ ಕಿವಿಸವಿ: ಅವು ಕಟ್ಟ ಮೆರೆಯಿಸುವ ಚಿತ್ರ 
ಕಣ್‌ಸೊಗಸು. ಅವ ತಿನ್ನಲುಂಟೆ? ಅವ ಹೊದೆಯಲುಂಟೆ?” ಹೀಗಾಗಿ 
ಕವಿ “ನಿನ್ನ ಇಂದಿನ ದುಡಿಮೆಯಿಂದ ನಾಳಿನ ಭಾರತ ಅಹುದು ಚೆಲುವಿನ 
ಗುಡಿ” ಅದಕ್ಕೇ ಕವಿ ನೀಡುವ ಕರೆಯೆಂದರೆ: 


(8060 Febraury 2021 11011887850 


Vol. 07 Issue 4 


ಬೆಳಗು ೧: ಕನ್ನಡದಲ್ಲಿ ಇದರ ಇನ್ನೊಂದು ರೂಪ ಬೆಳಕು. ಈ ಶಬ್ದ 


ಕ್ರಿಯಾರ್ಥ ಹಾಗೂ ನಾಮವಾಚಕವಾಗಿ ಬಳಕೆಯಲ್ಲಿದೆ. ನಾಮವಾಚಕವಾಗಿ 
ಇದು ತಮಿಳು ಮಲಯಾಳಂಗಳಲ್ಲಿ ವಳಕ್ಕು ಎಂದೂ, ತೆಲುಗಿನಲ್ಲಿ ವೆಲುಗು 
ಎಂದೂ ರೂಢಿಯಲ್ಲಿದೆ. ಇದರ ಅರ್ಥ ಕಾಂತಿ, ಹೊಳಪು ಎಂದು “ಅಜಿಗೆ 
ಬೆಳಗುಂ ದ್ಯುತಿಯುಂ” ಎಂಬುದು "ಅಭಿಧಾನ ವಸ್ತುಕೋಶ'ದ ವಿವರಣೆ. 
“ತೋರ ಮಾಣಿಕಂಗಳ ಬೆಳಗಿಟ್ಟಳ೦ಂ ತನಗೊಡಂಬಡೆ” ಎಂಬುದು 
"ಪಂಪಭಾರತ'ದ ಮಾತು. “ಬೆಳಗುವ ಜ್ಯೋತಿಯ ತಿರುಳಿನಂತೆ ಕಂಗಳ 
ಕಾಂತಿ” ಎಂಬ ಅಲ್ಲಮನ ಸುಂದರ ಮಾತಿನಲ್ಲಿಯೂ ಈ ಅರ್ಥವಿದೆ. 
ಹಗಲು ಎಂಬರ್ಥದಲ್ಲಿಯೂ ಬೆಳಗು ಶಬ್ದಕ್ಕೆ ಅರ್ಥವಿದೆ. “ಬೆಳಗಿನೊಳಂ 
ಕಾಣದು ನಿಶೆಯೊಳ್‌ ಕಾಣ್ಣುದು ಪೆಗ್ಗಣಕ್ಕೆ” ಎ೦ಬ ವಾಕ್ಯ "ಧರ್ಮಾಮೃತ'ದ್ದು. 
“ಜೋರಂಗೆ ಬೆಳಗು ಗುಣವಪ್ಪುದೆ” ಎಂಬ ಫಘಟ್ಟಿವಾಳಯ್ಯನೆಂಬ 
ವಚನಕಾರನ ಮಾತಿನಲ್ಲಿಯೂ ಇದೇ ಅರ್ಥವೇ ಇದೆ. "ಬೆಳಗಪ್ಪ 'ಜಾವ' 
ಅಥವಾ “ಬೆಳುಗು ಜಾವ' ಹಗಲಿನ ಆರಂಭದ ದೆಸೆಯನ್ನು ಸೂಚಿಸುತ್ತದೆ: 
“ಬೆಳಗಪ್ಪ ಜಾವದೊಳ್‌ ಪದಿನಾಜು ಕನಸುಗಳಂ ಕಂಡೆ” ಎಂಬುದು 
"ಆದಿಪುರಾಣ'ದ ಮಾತಾದರೆ, 
ಪೂಜಿಸಿ” ಎಂಬುದು ಅಲ್ಲಮನ ಮಾತು. ಇದಕ್ಕೆ ಜ್ಞಾನ ಎಂಬರ್ಥವೂ 
ಸೂಚಿತವಾಗುತ್ತದೆ: “ಬೆಳಗಿನೊಳಗಣ ರೂಪ ತಿಳಿದು ನೋಡಿಯೆ ಕಳೆದು 
ಹಿಡಿಯದೆ ಹಿಡಿದುಕೊಳ್ಳಬಲ್ಲನಾಗಿ ಔ ಆತ ಲಿಂಗಪ್ರಸಾದಿ” ಎಂಬುದೂ 
ಅಲ್ಲಮನ ಮಾತು. “ಬೆಳಗು ಬೇಳಗು ಹಳಚುವಲ್ಲಿ ಕತ್ತಲೆ ಉಳಿಯಬಲ್ಲುದೆ 
ಅಯ್ಯಾ?” ಎಂಬ ಅದ್ಭುತವಾದ ಪ್ರಶ್ನೆಯು ಸಿದ್ಧರಾಮನದು. “ಬೆಳಗಾಗು' 
ಜರ ಹಗಲು ಆರಂಭವಾಗು ನಂದರ. "ಜೆಳೆಗು' “ಬೆಳಗಾಗದಿರಲಯ್ಯ 
ಭಗವಂತ ಬೆಳಗಾಗದಿರಲಿ, ಒಂದಿಉ ದಿನ, ಒಂದೇ ಒಂದು ದಿನವಾದರೂ 
ಈ ರಾತ್ರಿ ಮುಗಿಯದಿರಲಿ” ಎಂಬುದು ಜಿ.ಎಸ್‌. ಶಿವರುದ್ರಪ್ಪನವರ ಕವನದ 
ಆರಂಭದ ಸಾಲುಗಳು. 

ಬೆಳಕು ಎಂಬ ರೂಪವೂ ಬಳಕೆಯಲ್ಲಿತ್ತು, ಈಗಲೂ ಇದೆ: “ಬೆಳಕೆನೆ 
ದೀಪಂ” ಎಂಬುದು ರನ್ನನ ನಿಘಂಟಿನ ಅರ್ಥ. ಮನೆಗೆ ಬೆಳಕನ್ನು ತರುವ 
ಗವಾಕ್ಷವನ್ನು ವೃತ್ತವಿಲಾಸನ “ಧರ್ಮಪರೀಕ್ಷೆ'ಯು "ಬೆಳಕಂಡಿ' ಎನ್ನುತ್ತದೆ: 
“ನೆಲನಗಲಕೆ ತೀವಿದ ಕಳ್ಳಲೆಯಂ ಕಳೆಯಲ್ಕೆ ಗಗನದೊಳ್‌ ಫಂ 
ಬೆಳಕಂಡಿಗಳಮ ಸಮೆದಂ” “ಜ್ಞಾನದೀಪದ ಬೆಳಕಲಿ ಓಡಾಡಬೇಕು” ಎಂಬ 
ಪುರಂದರದಾಸರ ಮಾತಿನಲ್ಲಿ ಈ ಶಬ್ದಕ್ಕೆ ಜ್ಞಾನ ಎಂಬರ್ಥ ಸ್ಪಷ್ಟವಾಗಿಯೇ 
ಇದೆ. “ಬೆಳಕು ಹರಿ' ಎಂದರೆ ಬೆಳೆಗಾಗು ಎಂದರ್ಥ. “ಬಾಗಿಲು ತೆರೆದೂ 
ಬೆಳಕು ಹರಿದೂ ಜಗವೆಲ್ಲ ತೊಯ್ದಾ” ಎಂಬುದು ಬೇಂದ್ರೆಯವರ “ಬೆಳಗು” 
ಎಂಬ ಪ್ರಸಿದ್ಧವಾದ ಪದ್ಯದ ಸಾಲು. "ಬೆಳಕಿಗೆ ತಾ' (ಪ್ರಕಟಗೊಳಿಸು), 
ಬೆಳಕು ಚೆಲ್ಲು (ಸಷ್ಟವಾಗಿಸು), ಬೆಳ್ಳಂಬೆಳಕು (ತೀರ ಸ್ಪಷ್ಟ ಮುಂತಾದ 
ಅನೇಕ ನುಡಿಗಟ್ಟುಗಳನ್ನು ಬೆಳಕು ಶಬ್ದದೊಡನೆ ಸೃಷ್ಟಿಸಿಕೊಳ್ಳಲಾಗಿದೆ. 


ಬೇಸರ: ಇದರ ಮೂಲ ಕನ್ನಡದಲ್ಲಿ "ಬೇಸಜು'. ಇದು ಹಳಗನ್ನಡದಲ್ಲಿ 


“ಬೆಳಗಪ್ಪ ಜಾವದಲ್ಲಿ ಲಿಂಗವ ಮುಟ್ಟ 


ಪಜಸ 


ಮೂಲಚೂಲಗಳ ಹುಡುಕಾಟ ದು 
-ಡಾ. ಪಿ.ವಿ. ನಾರಾಯಣ 


ಬೇಜಾರುಮಾಡಿಕೋ ಮತ್ತು ಬೇಜಾರು ಎಂಬ ಕ್ರಿಯಾರ್ಥಕ ಹಾಗೂ 
ನಾಮವಾಚಕಗಳಾಗಿ ಬಳಕೆಯಲ್ಲಿತ್ತು ತಮಿಳಿನಲ್ಲಿದು “ವೇಚಜು' ಆಗಿದ್ದ- 
ರೆ, ತೆಲುಗಿನಲ್ಲಿ “ವೇಸರು' ಎಂದೂ ಮಲಯಾಳಂ ಮತ್ತು ತುಳುಗಳಲ್ಲಿ 
ನಾಮವಾಚಕವಾಗಿ ಕ್ರಮವಾಗಿ “ವೇಚಜು' ಹಾಗೂ "ಬೇಸರ್‌' ಎಂದೂ 
ಬಳಕೆಯಲ್ಲಿದೆ. ಕ್ರಿಯಾರ್ಥದಲ್ಲಿ “ಕವಿರಾಜಮಾರ್ಗ'ದಲ್ಲಿಯೇ ಇದರ 
ಪ್ರಯೋಗವಿದೆ: “ವಾಸುಗಿಯುಂ ಬೇಸಜುಗುಂ ದೇಶಿ ಬೇಜೌವೇಅಪ್ಪುದಜೆಂ”. 
ಈ ಅರ್ಥದಲ್ಲಿಯೇ “ಬೇಸಜೆಸು' ಎಂಬ ರೂಪವೂ ಬಳಕೆಯಲ್ಲಿತ್ತು: 
“ಪಿರಿದುಂ ಬೇಸಜಿಸಿದುವು ಬಿರಯಿಯಂ ಜಳದಂಗಳ್‌” (ಅಗ್ಗಳನ 
“ಚ೦ದ್ರಪ್ರಭಪುರಾಣ'). ಈ ಅರ್ಥದಲ್ಲಿಯೇ ರನ್ನನು "ಬೇಸಜೌಯ್‌' ಎಂದು 
ಪ್ರಯೋಗಿಸುತ್ತಾನೆ: “ಒನಲಂ೦ ಅಳ್ಳಂ ಚಳವಳಿಸ೦ ಚಪ್ಪರಿಸ೦ ತಳವಳಿಸಂ 
ಬೇಸಜ”ಯ್ತು ಬೆಳ್ಳೊಗದಿನಿರಂ”  ("ಅಜಿತಪುರಾಣ'). ನಡುಗನ್ನಡಲ್ಲಿ 
ಕೊಳ್‌ ಪ್ರತ್ಯಯವನ್ನು ಪಡೆದು ಕ್ರಿಯಾರ್ಥದಲ್ಲಿ ಬಳಕೆಗೆ ಬಂತು: 
ಕನಕದಾಸರ “ಮೋಹನ ತರಂಗಿಣಿ'ಯಲ್ಲಿ “ಬೇಸಜುಗೊ೦ಬ ತತ್ಕುವರಿಯ 
ಮನದೊಳಗಾಸಳು ಬಹಳ ವೆಗ್ಗಳಿಸಿ” ಎಂಬ ಮಾತಿದೆ. "ಬೇಸಜು ಎಂಬ 
ಮಾತಿಗೆ ಆಲಸ್ಯ ಎಂಬ ಅರ್ಥವೂ ಇದೆ ("ಬೇಸಜು-ಆಲಸ್ಯೇ” - 
ಶಬ್ದಮಣಿದರ್ಪಣ. 

ನಾಮಪದವಾಗಿಯೂ ಇದರ ಬಳಕೆ ಹಿಂದಿನಿಂದಲೂ ಇದೆ. ಪಂಪನ 
“ಆದಿಪುರಾಣ'ದಲ್ಲಿ “ತನ್ನ ಸೂಳೆಯ ಬೇಸಣಿಂ ಕೆಳೆಯಂಗಿಂತೆಂದಂ” ಎಂಬ 
ಪ್ರಯೋಗವಿದೆ. “ಕುಮಾರವ್ಯಾಸ ಭಾರತ'ದಲ್ಲಿ “ಘನಸಂಗರಕೆ ಬೇಸಜು 
ತೋಜಿತೇ” ಎಂಬ ಮಾತಿದೆ. ಕನಕದಾಸರು ತಮ್ಮ "ನಳಚರಿತೆ'ಯಲ್ಲಿ 
“ಬೇಸಣ' ರೂಪವನ್ನು ಬಳಸುವುದುಂಟು: “ಸತಿಯರ ಮನ್ನಣೆಗೆ ಮೈಗೊಡವಿ 
ಬಲುಬೇಸಣದಿ ಬಳಲುವಳು.” 

ಆಸಜು-ಬೇಸಜು ಎಂಬಿವು ಕೆಲವೇಳೆ ಜೋಡಿಪದವಾಗಿ ಬರುತ್ತದೆ. 
ಬೇಸಜು ಮಾನಸಿಕ ಸ್ಥಿತಿಯಾದರೆ ಆಸಖು ಎಂದರೆ ದೇಹದ ದಣಿವು. 
“ಈ ಗತಿಯುಡುಗದಾಅದೆ ಬೇಸಣದೆ” ಎಂಬುದು ಭೀಮಕವಿಯ 
“ಬಸವಪುರಾಣ'ದ ಪ್ರಯೋಗ. “ಅಲ್ಲಮಲಿಂಗನಿದಿರಲಿ ಸೂಸಿದರು ತಮ್ಮೊಡ 
ತಿಯಾಸಳುಬೇಸಲ್‌ಲ್ಲವನು” ಎಂಬುದು ಚಾಮರಸನ "“ಪ್ರಭುಲಿಂಗಲೀಲೆ'ಯ 
ಮಾತು. 

“ಬ್ಯಾಸರ' ಎಂಬುದು ಆಡುಮಾತಿನ ರೂಪ. “ಕವಿಜೀವದ ಬ್ಯಾಸರ 
ಹರಿಸಾಕ ಹಾಡ ನುಡಿಸಾಕ ಹೆಚ್ಚಿಗೇನು ಬೇಕ ಒಂದ ಹೂತ ಹುಣಿಸೇಮರ 
ಸಾಕ” ಎಂಬುದು ಬೇಂದ್ರೆಯವರ ಕವನವೊಂದರ ಸಾಲು. 


Honganasu Febraury 2021 


Vol. 07 Issue 4 


ಕಿರು ಪರಿಚಯ 


ಶ್ರೀ ಡಿ.ವಿ.ರಾಜಶೇಖರ, ಹಿರಿಯ ಪತ್ರಕರ್ತ 

ವಿದ್ಯಾರ್ಹತೆ: ಬಿ.ಎ.(ಹಾನರ್ಸ್‌), ಎಂ.ಎ. 
ಕನ್ನಡ 

ಪತ್ರಕರ್ತನಾಗಿ ಅನುಭವ - ೩೫ ವರ್ಷಗಳು 

* ಪತ್ರಕರ್ತ ವೃತ್ತಿ ೧೯೭೮ರಲ್ಲಿ ಪ್ರಜಾವಾಣಿ 
ದಿನಪತ್ರಿಕೆಯಿ೦ದ ಆರಂಭ, 

* ಬೆ೦ಗಳೂರು ನ್ಯೂಸ್‌ ಡೆಸ್ಕ್‌ನಲ್ಲಿ ಮುಖ್ಯ 
ಉಪಸಂಪಾದಕ, ಸಾಪ್ತಾಹಿಕ ಪುರವಣಿ ಸಂಪಾದಕ, 
ಸಹಾಯಕ ಸಂಪಾದಕ. ಪ್ರಜಾವಾಣಿಯಿಂದ ನಿವೃತ್ತೀ ೨೦೦೯) 

* “ಚರಕ” ಪತ್ರಿಕೋದ್ಯಮ ಪ್ರಶಸ್ತಿ ಆಯ್ಕೆ ಸಮಿತಿ ಸಂಪಾದಕ 
(೨೦೧೦) 

* ವಿಜಯಕರ್ನಾಟದ ಸಂಪಾದಕೀಯ ಸಲಹೆಗಾರ. ೨೦೧೨ 
ರಿಂದ ೨೦೧೪ 

* ಕನ್ನಡ ಪ್ರಭ ದಿನ ಪತ್ರಿಕೆ ಸಂಪಾದಕೀಯ ಸಲಹೆಗಾರ - 
೨೦೧೫ ರಿಂದ ೨೦೧೭ 

0 “00 1111181142. 11111111118 
ಸಂಪಾದಕೀಯ ಸಲಹೆಗಾರ - ೨೦೧೭ ರಿಂದ ೨೦೧೯ 

ಅಂಕಣಗಳು: 

ಪ್ರಜಾವಾಣಿಯಲ್ಲಿ- ಬೆಂಗಳೂರಿಗೆ ಬಂದ ಪ್ರಮುಖ ವ್ಯಕ್ತಿಗಳ 
“ಸಂದರ್ಶನ” “ದೆಹಲಿ ಮಾತು” ಅ೦ತರರಾಷ್ಟ್ರೀಯ ವಿದ್ಯಮಾನಗಳ 
ವಿಶ್ಲೇಷಣೆ “ಲೋಕವಿಹಾರ” 

ವಿಜಯ ಕರ್ನಾಟಕ: ವಿದೇಶೀ ವಿದ್ಯಮಾನ ಕುರಿತ ಅಂಕಣ 
ಲೋಕದೃಷ್ಟಿ (೨೦೧೨-೨೦೧೪) 

ಕನ್ನಡ ಪ್ರಭದಲ್ಲಿ: ವಿದೇಶಿವಿದ್ಯಮಾನ ಕುರಿತ ಅಂಕಣ 
ವಿಶ್ವವಿಹಾರ”” (೨೦೧೫-೨೦೧೭) 

ಶೈಕ್ಷಣಿಕ ಮಾನ್ಯತೆ: 

ಬಿಜಾಪುರ ಮಹಿಳಾ ವಿವಿಯ ಶೈಕ್ಷಣಿಕ ಮಂಡಳಿಯ ಸದಸ್ಯ, 
ಬೆಂಗಳೂರು ವಿವಿ. ಪತ್ರಿಕೋದ್ಯಮ ವಿಭಾಗದ ಶೈಕ್ಷಣಿಕ ಮಂಡಳಿ ಸದಸ್ಯ. 
ನ್ಯಾಷನಲ್‌ 001011, 00000, ವಿಭಾಗದ ಶೈಕ್ಷಣಿಕ ಮಂಡಳಿ ಸದಸ್ಯ. 

ಪುಸ್ತಕ ಪ್ರಕಟಣೆ: ಮೂರು ಪುಸ್ತಕಗಳು-- ಕವಿತಾ ಸಂಕಲನ, 
ಲೇಖನಗಳ ಸಂಗಹ, ಪತ್ರಿಕೋದ್ಯಮ ಕುರಿತ ಲೇಖನಗಳು 

ಪ್ರಶಸ್ತಿಗಳು: ರಾಜ್ಯೋತ್ಸವ ಪ್ರಶಸ್ತಿ, ಪ್ರೆಸ್‌ ಕ್ಲಬ್‌ ಪ್ರಶಸ್ತಿ, ಕರ್ನಾಟಕ 
ಮಾಧ್ಯಮ ಪ್ರಶಸ್ತಿ (೨೦೧೦) 


111111 


ಕಿರು ಪರಿಚಯ 


ಡಾ. ಒ. ಎಲ್‌. ನಾಗಭೂಷಣ ಸ್ಪಾಮಿ 
> ವಿಮರ್ಶಕ, ವಿದ್ವಾಂಸ ಮತ್ತು ಅನುವಾದಕರೆಂದು 
| 1 ಖ್ಯಾತರಾದ ಡಾ. ಒ. ಎಲ್‌. ನಾಗಭೂಷಣಸ್ವಾಮಿ 
| ಅವರು ಸರ್ಕಾರಿ ಕಾಲೇಜುಗಳಲ್ಲಿ ಇಂಗ್ಲಿಷ್‌ ಅಧ್ಯಾಪಕ, 
4 ಪ್ರಾ ಪಕ ಮತ್ತು ಪಿನ್ನಿಪಾಲರಾಗಿ ಕೆಲಸ ಮಾಡಿ 
| 18 (| ನಿವೃತ್ತರಾದವರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ 
ಪ್ರಾಧ್ಯಾಪಕರಾಗಿಯೂ ಕೆಲವು ವರ್ಷ ಕೆಲಸ 
ಮಾಡಿದರು. ವಿವೇಕ ವಿದ್ವತ್ತುಗಳು ಹದವಾದ ಪ್ರಮಾಣದಲ್ಲಿ ಬೆರೆತ 
ಸ್ವಾಮಿಯವರು ಬರವಣಿಗೆ, ಬೋಧನೆ ಮತ್ತು ಬಾಷಣಗಳ ಮೂಲಕ 
ವಿಮರ್ಶಾಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಬಹಳ ಬೆಲೆಯುಳ್ಳದ್ದು. ಅವರ 
“ವಿಮರ್ಶೆಯ ಪರಿಭಾಷೆ' ಕನ್ನಡ ವಿಮರ್ಶಾಕ್ಷೇತ್ರದಲ್ಲಿ ಒಂದು ಸಂಚಲನವನ್ನೇ 
ಮೂಡಿಸಿದ ಕೃತಿ. ಅದೊ೦ದು ಅತ್ಯಮೂಲ್ಯ ಆಕರ ಗ್ರಂಥ. ಎಂದೇ “ಕನ್ನಡ 
ಸಾರಸ್ಪತ ಪ್ರಪಂಚದ ಕೃತಜ್ಞತೆಗೆ ಪಾತ್ರವಾಗಬಲ್ಲ ಕೃತಿ' ಎಂದು ಯು. ಆರ್‌ 
ಅನಂತಮೂರ್ತಿಯವರಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಿತು. ಅದಲ್ಲದೆ 
ಹಲವಾರು ವಿಮರ್ಶಾಲೇಖನಗಳನ್ನೂ ಅವರು ರಚಿಸಿದ್ದಾರೆ. ವಚನಗಳನ್ನು 
ಕುರಿತ ವಿಮರ್ಶಾ ಕೃತಿ "ಇಂದಿನ ಹೆಜ್ಜೆ' ಕೆ. ಎಸ್‌. ನ ಕುರಿತ' "ಮತ್ತೆ ತೆರೆದ 
ಬಾಗಿಲು' ಅವರ ಹೆಸರಿಸಲೇಬೇಕಾದ ಇನ್ನೆರಡು ವಿಮರ್ಶಾಕೃತಿಗಳು. 
ಅನುವಾದದಲ್ಲಂತೂ ಅವರು ಅಗ್ರಗಣ್ಯರು. ಟಾಲ್‌ ಸ್ಟಾಯ್‌ ಅವರ 
ಮಹಾನ್‌ ಕಾದಂಬರಿಗಳಾದ “ಯುದ್ಧ ಮತ್ತು ಶಾಂತಿ' “ಅನ್ನಾಕರೆನಿನಾ' 
ಕೃತಿಗಳನ್ನು ಅನನ್ಯವಾಗಿ ಕನ್ನಡಿಸಿರುವುದು ಜೊತೆಗೆ ರಿಲ್ಫ್‌. ಚೆಕಾವ್‌. 
ಅವರ ಬರಹಗಳನ್ನು ಕನ್ನಡಕ್ಕೆ ತಂದಿರುವುದು ಮಹತ್ವದ ಸಂಗತಿ. ಅವರ 
ಸಾಹಿತ್ಯ ಸೇವೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರ, ಕುವೆಂಪು 
ಭಾಷಾಭಾರತಿ ಜೀವಮಾನದ ಸಾಧನೆಗಾಗಿ ಕೊಡುವ ವಿಶೇಷ ಪುರಸ್ಕಾರವೇ 
ಮೊದಲಾದವು ಅವರಿಗೆ ಅತ್ಯಂತ ಅರ್ಹವಾಗಿಯೇ ಸಂದಿವೆ. ಇದೀಗ ಬಿ. 
ಎಂ. ಶ್ರೀ ಪ್ರತಿಷ್ಠಾನ ಕೊಡಮಾಡುವ ಪ್ರೊ. ಎಲ್‌. ಎಸ್‌. ಶೇಷಗಿರಿರಾವ್‌ 
ವಿಮರ್ಶಾಪ್ರಶಸ್ತಿಗೆ ಅವರು ಅಯ್ಕೆಯಾಗಿರುವುದಕ್ಕೆ ಅವರನ್ನು ಹಾರ್ದಿಕವಾಗಿ 
ಅಬಿನಂದಿಸುತ್ತದೆ. 


I K7 


A 


ae 


Printed and published by : B.R.Ravindranath on behalf of the BMSRI SMARAKA PRATISHTANA, B.M.Sri Pratishtana Road, 
(3rd Main Road) NR Colony, Bangalore - 560019 and printed at Annapoorneshwari Printers, No. 11, 10 °C’ Main, 6th 
Block, Rajajinagar, Bangalore 10 . and published at BMSRI SMARAKA PRATISHTANA, B.M.Sri Pratishtana Road, 
3% Main Road, NR Colony, Bangalore - 560019 Editor : B.R.Ravindranath 


ಅಚಾದ ಪುಸ್ತಕ 
ಮಸರು ಸತಂಡೂ 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ರಸ್ತೆ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Paged | Febraury 2021 Honganasu 


Vol. 07 Issue 4 


